ಕರ್ನಾಟಿಕ ವಿಧಾನ ಪರಿಷತ್‌ 


ತೆಕ್ಕೆ ರಹಿತ ಪ್ರಶ್ನೆ ಸಂಬ್ಯೆ 1004 
ಸದಸ್ಯರ ಹೆಸರು ಶ್ರೀ ಎನ್‌. ಅಪ್ಪಾಜಿಗೌಡ (ಸ್ಥಳೀಯ ಸಂಸ್ಥೆಗಳಿಂದ ಚುನಾಯಿತರಾದವರು) 
ಉತ್ತರಿಸುವ ದಿನಾಂಕಃ 22.12.2021 
ಉತ್ತರಿಸುವ ಸಚಿವರು: ಲೋಕೋಪಯೋಗಿ ಸಚಿವರು 
ಕ್ರಸಂ] ಪ್ರಶ್ನೆಗಳು TT ತ್ತರಗಳು Ke 
ಅ) ರಾಜ್ಯದಲ್ಲಿ ಲೋಕೋಪಯೋಗಿ ಇಲಾಖೆಯಲ್ಲಿನ | ಹೌದು, ' ಲೋಕೋಪಯೋಗಿ `` ಇಲಾಣಿಯಲ್ಲಿ' ಕಾಮಗಾರಿಗಳ 
ಕಾಮಗಾರಿಗಳ ಅಂದಾಜು ವೆಚ್ಚವನ್ನು | ಅಂದಾಜು ಪಟ್ಟಿಯನ್ನು ತಯಾರಿಸುವಾಗ ಚಾಲ್ತಿ ದರಪಟ್ಟಿಯಂತೆ 


ತಯಾರಿಸುವಾಗ Schedule of Rate (ದರಗಳ | (Schedule of Rate) ಬೆಲೆಗಳನ್ನು ಪರಿಗಣಿಸಲಾಗುತ್ತದೆ. 
ಪಟ್ಟಿ) ಬೆಲೆಯನ್ನು ಆಧರಿಸಿ ಅಂದಾಜು 
ವೆಚ್ಚವನ್ನು ನಿಗದಿಪಡಿಸಲಾಗುತ್ತಿದೆಯೇ: 


ಆ) [ಹಾಗಿದ್ದಲ್ಲಿ `'ಕಲವು'`ಗುತ್ತಿಣೆದಾರರು ಕಲವು ಕಲವು ಪ್ರಕರಣಗಳಲ್ಲಿ ' `'ಡುತ್ತಿಗೆದಾರರು ಶೇಕಡ 30% 
ಕಾಮಗಾರಿಗಳನ್ನು ಶೇಕಡ 30% ರವರೆಗೂ | ರವರೆವಿಗೂ ಕಡಿಮೆ ಬಿಡ್‌ ಮಾಡಿರುತ್ತಾರೆ. 
ಕಡಿಮೆಗೆ ಬಿಡ್‌ ಮಾಡುತ್ತಿರುವುದು ನಿಜವೆ: 

ಇ) | ಹಾಗಿದ್ದಲ್ಲಿ, ಗುತ್ತಿಣೆದಾರರಿಂದ '`'ಗುಣಮಟ್ಟಿದ 1 ಲೋಕೋಪಯೋಗಿ ಇಲಾಖೆಯಲ್ಲಿ" ಕೈಡೊಳ್ಳಲಾಗುವ 


ಕಾಮಗಾರಿಗಳನ್ನು ನಿರೀಕ್ಸಿಸಲು ಸಾಧ್ಯವೇ: ಕಾಮಗಾರಿಗಳನ್ನು ಗುಣನಿಂಯಂತ್ರಣ 
ಮಾನದಂಡಗಳಿಗನುಸಾರವಾಗಿ ಗುಣಮಟ್ಟ ಪರೀಕ್ಟೆಗೊಳಪಡಿಸಿ 
ಕಾಮಗಾರಿಯನ್ನು ಸಮರ್ಪಕವಾಗಿ ಉತ್ತಮ ಗುಣ 
ಮಟ್ಟಿದೊಂದಿಗೆ ನಿರ್ವಹಿಸಲಾಗುತ್ತದೆ. ಇದಳ್ಕಾಗಿ ಇಲಾಖೆಯಲ್ಲಿ 
ಮುಖ್ಯ ಇಂಜಿನಿಯರ್‌ ವೃಂದದ ಅಧಿಕಾರಿಯ ನೇತೃತ್ವದಲ್ಲಿ 
ಗುಣನಿಯಂತ್ರಣ ವಲಯವನ್ನು ಸ್ಥಾಪಿಸಿ, ಅದರಡಿಯಲ್ಲಿ 
ಗುಣಭರವಸೆ ವೃತ್ತ, ವಿಭಾಗ ಮತ್ತು ಉಪ ವಿಭಾಗಗಳನ್ನು 
ಸ್ಥಾಪಿಸಿ, ಇವರ ಮೇಲುಸ್ತುವಾರಿಯಲ್ಲಿ ಕಾಮಗಾರಿಯ ಪ್ರತೀ 
ಹಂತದಲ್ಲಿಯು ಗುಣಮಟ್ಟವನ್ನು ಕಾಯ್ದು ಕೊಳ್ಳುವ 
ಉದ್ದೇಶದಿಂದ ಪ್ರತೀ ಸಾಮದ್ರಿಗಳನ್ನು ಪರೀಕ್ಸ್‌ೆಗೊಳಪಡಿಸಿ, 
ಗುಣಭರವಸೆ ಅಧಿಕಾರಿಗಳು ನೀಡುವ ವರದಿಯನ್ನು ಆಧಾರಿಸಿ 
ಗುತ್ತಿಗೆದಾರರಿಗೆ ಅಂತಿಮ ಬಿಲ್ಲನ್ನು ಹಾವತಿಸಲಾಗುತ್ತದೆ. 
ಮುಂದುವರೆದು, ಕಾಮಗಾರಿ ಮುಗಿದ ನಂತರ ಒಂದು 
ವರ್ಷಗಳ ಅವಧಿಗೆ ನಿರ್ವಹಣಾ ಅವಧಿ ನಿಗಧಿಗೊಳಿಸಲಾಗಿದ್ದು, 
ಈ ಅವಧಿಯಲ್ಲಿ ನಿರ್ವಹಿಸಲಾಬ ಕಾಮಗಾರಿಯಲ್ಲಿ ಏನಾದರು 
| ಪ್ಯೂನ್ಯತೆಗಳು ಕಂಡುಬಂದಲ್ಲಿ, ಸರ್ಕಾರಕ್ಕೆ ಯಾವುದೇ ಆರ್ಥಿಕ 
ಹೊರೆ ಇಲ್ಲದಂತೆ ಸಂಬಂಧಿಸಿದ ಗುತ್ತಿಣೆದಾರರಿಂದಲೇ 
ನ್ಯೂನ್ಯತೆಗಳನ್ನು ಸರಿಪಡಿಸಿ ಕ್ರಮವಹಿಸಲಾಗುತ್ತದೆ. 


ರಾಷ್ಟ್ರೀಯ ಹೆದ್ದಾರಿ ವಲಯಕ್ಕೆ ಸಂಬಂಧಿಸಿದ 
ಕಾಮಗಾರಿಗಳಲ್ಲಿ MORTH ನಿಗಧಿಪಡಿಸಿದ ಗುಣ ನಿಯಂತ್ರಣ 
ಮಾನದಂಡಗಳಿಗನುಸಾರವಾಗಿ ಗುಣಮಟ್ಟಿ ಪರೀಕ್ಸೆಗೊಳ ಪಡಿಸಿ 
ಕಾಮಗಾರಿಯನ್ನು ಸಮರ್ಪಕಖಾಗಿ ಉತ್ತಮ ಗುಣ 
ಮಟ್ಟದೊಂದಿಗೆ ನಿರ್ವಹಿಸಬೇಕಾಗಿರುತ್ತದೆ. 3 ರಿಂದ ೨ 
| ವರ್ಷಗಳ ತನಕ ಹಾಗೂ ಸೇಶುವೆ ಕಾಮಗಾರಿಗಳಿಗೆ 10 
| ವರ್ಷಗಳ ನಿರ್ವಹಣೆ ಅವಧಿಯನ್ನು ನಿಗಧಿಗೊಳಿಸಲಾಗುತ್ತಿದ್ದು, 
ಈ ಅವಧಿಯಲ್ಲಿ ಕಾಮಗಾರಿಯಲ್ಲಿ ಏನಾದರು ನ್ಯೂನ್ಯತೆಗಳು 
ಕಂಡುಬಂದಲ್ಲಿ, ಸರ್ಕಾರಕ್ಕೆ ಯಾವುದೇ ಆರ್ಥಿಕ ಹೊರೆ | 
ಇಲ್ಲದಂತೆ ಸಂಬಂಧಿಸಿದ ಗುತ್ತಿಗೆದಾರರಿಂದಲೇ ಸ್ಯೂನ್ಯತೆಗಳನ್ನು 
| ಸರಿಪಡಿಸಿ ಕ್ರಮವಹಿಸಲಾಗುತ್ತದೆ. 


ಈ) | ಹಾಗಿದ್ದಲ್ಲಿ, Schedule of Rate (ದರಗಳ 
ಪಟ್ಟಿ) ಬೆಲೆಗೆ ಇರುವ ಮಹತ್ವವೇನು: 
(ಸಂಪೂರ್ಣ ಮಾಹಿತಿ ನೀಡುವುದು) 


ಉ) | ಹಾನಿದ್ದಲ್ಲಿ' `'ಕಡಿಮೆ "ಮೊತ್ತಕ್ಕೆ ಟೆಂಡರ್‌ 
ಕರೆಯುವ ಗುತ್ತಿಗೆದಾರರ ಕೆಲಸದ 


ಗುಣಮಟ್ಟಿವನ್ನು ಕಾಪಾಡುವ ಬಗ್ಗೆ ಸರ್ಕಾರ 
ಅನುಸರಿಸುವ ಮಾನದಂಡಗಳೇನು? (ಸಂಪೂರ್ಣ 
ಮಾಹಿತಿ ನೀಡುವುದು) 


| 


NE 


ಸದರಿ ವಲಯ ವ್ಯಾಪ್ತಿಯಲ್ಲಿ ಗುಣಮಟ್ಟಿದ 
ಕಾಮಗಾರಿಗಳ ನಿರ್ವಹಣೆಗಾಗಿ ಬೆಂಗಳೂರು, ಚಿತ್ರದು”” ಮತ್ತು 
ಹುಬ್ಬಳ್ಳಿಗಳಲ್ಲಿ  ಗುಣನಿಯಂತ್ರಣ ಉಪ  ಫಭಾಗಗಳು 
ಕಾರ್ಯನಿರ್ವಹಿಸುತ್ತಿದ್ದು, ಐ.ಎಸ್‌ ಕೋಡ್‌ ಗಳ ಪ್ರಕಾರ 
ನಿರ್ಮಾಣ ಸಾಮಗ್ರಿಗಳ ಗುಣಮಟ್ಟಿದ ತಪಾಸಣೆ / ವಿಶಿಷ್ಟ 
ವಿವಣೆಯಂತೆ ಕಾಂರ್ಯವಿಧಾನ ಅನುಸರಿಸುತ್ತಿರುವ ಬಗ್ಗೆ 
ಪರಿವೀಕ್ಸಣೆ ಕೈಗೊಂಡು, ಎಲ್ಲಾ ಕಾಮಗಾರಿಗಳನ್ನು ಉತ್ತಮ 
ಗುಣಮಟ್ಟಿದಿಂದ ನಿರ್ವಹಿಸಲಾಗುತ್ತದೆ. 
Schedule of Rates (ದರಪಟ್ಟಿ) ಯಾವುದೇ ಅಂದಾಜು 
ಪಟ್ಟಿಯನ್ನು  ತಯಾರುಮಾಡಲು  ಮಾನದಂಡವಾಗಿರುತ್ತದೆ. 
ಕಾಮಗಾರಿಗೆ ಬಳಸುವ ಪ್ರತಿ ಐಟಿಂಗಳ ವಿಶಿಷ್ಠ ವಿವರಣೆಗೆ 
ಅನುಸಾರವಾಗಿ ಕಾರ್ಮಿಕ ಇಲಾಖೆಯಿಂದ ಕಾರ್ಮಿಕರಿಗೆ 
ನಿಗಧಿಪಡಿಸಿದ ದರಗಳನ್ನು ಅಳವಡಿಸಿಕೊಂಡು, ಸಿಮೆಂಟ್‌, 
ಉಕ್ಕು ಇತರೆ ಸಾಮದ್ರಿಗಳಿಗೆ ಮಾರುಕಟ್ಟೆ ದರಗಳನ್ನು 
ಕೊಟೇಷನ್‌ ಮೂಲಕ ಕಡಿಮೆ ದರಗಳನ್ನು ನಮೂದಿಸಿರುವ 
ಹಾಗೂ ಬಿಟುಮಿನ್‌ (ಡಾಂಬರು) ಎಂ.ಆರ್‌.ಪಿ.ಎಲ್‌. ನಿಂದ 
ನಿಗಧಿಪಡಿಸಿದ ದರಗಳನ್ನು ಅಳವಡಿಸಿಕೊಂಡು Schedule of 
Rates (ದರಪಟ್ಟಿ) ದರ ನಿಗಧಿಪಡಿಸಲಾಗುತ್ತದೆ. ದರಪಟ್ಟಿಂಯ 
ದರಗಳ ಆಧಾರದ ಮೇಲೆ ಕಾಮಗಾರಿಯ ಅಂದಾಜುಪಟ್ಟಿಗಳನ್ನು 
ತಯಾರಿಸಲಾಗುವುದು. 
ಟಿಂಡರ್‌ನ ಜನರಲ್‌ ಕಂಡೀಷನ್ಸ್‌ ಕಂಡಿಕೆ 29ರ  ಉಪಕಂಡಿಕೆ 


29.1 ರಲ್ಲಿ “ The successful tenderer shall deliver to 


the employer security deposit in any of the forms 
given below for an amount equivalent to 5% of 
the contract price plus additional security for 
unbalanced tenders in accordance with clause 
25.5 of ITT and clause 44 of condition of 
contract ” ಇದರಂತೆ ತಾಂತ್ರಿಕವಾಗಿ ಅರ್ಹಗೊಂಡು ಅತಿ 
ಕಡಿಮೆ ದರಗಳನ್ನು ನಮೂದಿಸಿದ ಗುತ್ತಿಗೆದಾರರಿಂದ ದರಪಟ್ಟಿ 
ದರಗಳಿಗಿಂತ ಕಡಿಮೆಯಿರುವ ಮೊತ್ತಕ್ಕೆ ಹೆಚ್ಚುವರಿ ಸೆಕ್ಯೂರಿಟಿ 
ಡೆಪಾಸಿಟ್‌ ಅನ್ನು ಪಡೆದುಕೊಂಡು ಗುತ್ತಿಗೆ ಕರಾರನ್ನು 
ಮಾಡಿಕೊಳ್ಳಲಾಗುತ್ತದೆ. 


ಮುಂದುವರೆದು, ಸದರಿ ಗುತ್ತಿಗೆದಾರರು ವಿಶಿಷ್ಠ 
ವಿವರಣೆಯ ಹಾಗೂ ಗುತ್ತಿಗೆ ಕರಾರಿನ ನಿಯಮಾವಳಿಯಂತೆ 
ಗುಣಮಟ್ಟಿದ ಕಾಮಗಾರಿಯನ್ನು ಪೂರ್ಣಗೊಳಿಸಿದ ನಂತರವಷ್ಟೆ 
ಹೆಚ್ಚುವರಿ ಸೆಕ್ಯೂರಿಟಿ ಡೆಪಾಸಿಟ್‌ ಮೊತ್ತವನ್ನು ಗುತ್ತಿಣೆದಾರರಿಗೆ 
ಹಿಂದಿರುಗಿಸಲಾಗುತ್ತದೆ. 


ಲೋ 122 ಸಿಕ್ಯೂಎನ್‌ 2021(ಇ) 


(ಸಿ.ಸಿ. ಪಾಟೀಲ) 
ಲೋಕೋಪಯೋಗಿ ಸಚಿವರು 


